ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ರಾಜ್ಯದಲ್ಲಿ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಹಣಕಾಸು ಯೋಜನೆಯ ಅಭಿವೃದ್ದಿ ಕುರಿತು 
ಶ್ರೀ ಹೆಚ್‌.ಎಂ. ರಮೇಶ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು): 
195(267) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕರ್ನಾಟಕ ನಗರ ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ಹಣಕಾಸು 
ಸಂಸ್ಥೆ(ಕೆ.ಯು.ಐ.ಡಿ.ಎಫ್‌.ಸಿ)ಯಲ್ಲಿ ಚಾಲ್ಲಿಯಲ್ಲಿರುವ ಹಾಗೂ ಪ್ರಾರಂಭಿಕ ಹಂತದಲ್ಲಿರುವ ಯೋಜನೆಗಳಿಂದ 
ಕೈಗೆತ್ತಿಗೊ೦ಡಿರುವ ಕಾಮಗಾರಿಗಳು ಯಾವುವು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ರಾಜ್ಯದ ಜಿಲ್ಲೆಗಳಲ್ಲಿ ಯಾವ ಯಾವ ಕಾಮಗಾರಿಗಳನ್ನು ಕೈಗೆತಿಕೊಂಡು ಪೂರ್ಣಗೊಳಿಸಲಾಗಿದೆ; ಎಷ್ಟು 
ಕಾಮಗಾರಿಗಳು ಬಾಕಿ ಇವೆ; ಕಾಮಗಾರಿಗಳಿಗೆ ತಗುಲಿದ ವೆಚ್ಚವೆಷ್ಟು; (ಜಿಲ್ಲಾವಾರು ಗುತ್ತಿಗೆದಾರರ ವಿವರವಾದ 
ಮಾಹಿತಿ ನೀಡುವುದು) 


(ಇ) ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಸರ್ಕಾರದಿಂದ ಹಮ್ಮಿಕೊಂಡಿರುವ ಯೋಜನೆಗಳಾವುವು ಮತ್ತು 
ಅನುದಾನದ ಮೊತವೆಷ್ಟು; (ವಿಧಾನಸಭಾ ಕ್ಲೇತ್ರವಾರು ಮಾಹಿತಿ ನೀಡುವುದು) 


(ಈ) ಕೆ.ಯು.ಐ.ಡಿ.ಎಫ್‌.ಸಿ.ಯ ವತಿಯಿಂದ ಕರ್ನಾಟಕ ರಾಜ್ಯದ ಆಯ್ದ ಪಟ್ಟಿಣಗಳಲ್ಲಿ ಪಾರಂಪರಿಕ ಆಧಾರಿತ 
ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆಯೇೇ; ಹಾಗಿದ್ದಲ್ಲಿ; ಯಾವ ಯಾವ ಪಟ್ಟಿಣಗಳನ್ನ 


(Qe) 


ಆಯ್ಕೆ ಮಾಡಲಾಗಿದೆ; ಇದಕ್ಕಿರುವ ಮಾನದಂಡಗಳೇನು?(ವಿವರ ನೀಡುವುದು) 


